ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
ಕೆ. ಎಸ್‌. ಆರ್‌. ಪಿ ಪರೀಕ್ಷೆಯಲ್ಲಿ ನಕಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿರುವ ಬಗ್ಗೆ 
ಶ್ರೀ ಲಹರ್‌ ಸಿಂಗ್‌ ಸಿರೋಯಾ(ವಿಧಾನಸಭೆಯಿಂದ ಚುನಾಯಿತರಾದವರು) - 
385 (215) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕೆ. ಎಸ್‌. ಆರ್‌. ಪಿ. ಪರೀಕ್ಷೆಯಲ್ಲಿ ಕೆಲವು ಪೊಲೀಸ್‌ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇತರರು ನಕಲಿ ಅಭ್ಯರ್ಥಿಗಳಾಗಿ 
ಪರೀಕ್ಷೆ ಬರೆದಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ನಕಲಿ ಅಭ್ಯರ್ಥಿಗಳ ವೇಷದಲ್ಲಿ ಪರೀಕ್ಷೆ ಬರೆದು ಬಂಧಿತರಾದ ಪೊಲೀಸ್‌ ಸಿಬ್ಬಂದಿಗಳ ಹಾಗೂ ಇತರರ ವಿವರವನ್ನು 
ನೀಡುವುದು; 


(ಇ) ನಕಲಿ ಜಾಲ ಭೇದಿಸಲು ಸರ್ಕಾರವು ಕೈಗೊಂಡ ಕ್ರಮಗಳಾವುವು? (ವಿವರಗಳನ್ನು ಒದಗಿಸುವುದು) 


